ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :|1129 
| ಮಾನ್ಯ ಸದಸ್ಯರ ಹೆಸರು : | ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 
ವಿಷಯ ಪ್ರವಾಸೋದ್ಯಮ ಅಭಿವೃದ್ಧಿ ಕುರಿತು 
[ಉತ್ತರಿಸುವ ದಿನಾ೦ಕ 13.03.2020 
ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 

| ಕ್ರ.ಸಂ ಪ್ರಶ್ತೆ ಉತ್ತರ 

ಅ) ಪ್ರವಾಸೋದ್ಯಮ ಪ್ರವಾಸೋದ್ಯಮ ಇಲಾಖೆಯಿಂದ ರೂಪಿಸಿರುವ ಹೊಸ ಯೋಜನೆಗಳು ಈ 
ಇಲಾಖೆಯಿಂದ ಕೆಳಕಂಡಂತಿವೆ: 
ರೂಪಿಸಲಾಗಿರುವ 1. ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ರಕ್ಷಣೆಗಾಗಿ ಪ್ರವಾಸಿ ಮಿತ್ರರನ್ನು 
ಹೊಸ ಯೋಜನೆಗಳು ನಿಯೋಜಿಸಲಾಗಿರುತ್ತದೆ. 
ಯಾವುವು; 2. ಪುವಾಸಿಗರಿಗೆ ಪ್ರವಾಸಿ ತಾಣದಲ್ಲಿ ಮನೆಯ ವಾತಾವರಣವನ್ನು ಒದಗಿಸುವ 

ಉದ್ದೇಶದಿಂದ ಹೋಮ್‌ ಸ್ಟೇ ಯೋಜನೆಯನ್ನು ಜಾರಿಗೊಳಿಸಲಾಗಿರುತ್ತದೆ. 

3. ರಾಜ್ಯದ ಐತಿಹಾಸಿಕ ಪ್ರವಾಸಿ ತಾಣಗಳಾದ ಹಂಪಿ, ಶ್ರೀರಂಗಪಟ್ಟಣ ಕೋಟೆ, ಮೈಸೂರು 
ಅರಮನೆ ಮುಂತಾದ ತಾಣಗಳಲ್ಲಿ ಧ್ವನಿ-ಬೆಳಕು ಕಾರ್ಯಕ್ರಮವನ್ನು 
ಆಯೋಜಿಸಲಾಗಿದೆ 

4. ರಾಜ್ಯದ ಪ್ರಮುಖ ಕೋಟೆಗಳ ಸಂರಕ್ಷಣೆ ಕಾಮಗಾರಿಗಳು. 

5. ರಾಜ್ಯದ ಪ್ರಮುಖ ಕಡಲ ತೀರಗಳಲ್ಲಿ ಪ್ರವಾಸಿ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. 

6. ರಾಜ್ಯದ ಐತಿಹಾಸಿಕ ಹಾಗೂ ಪಾರಂಪರಿಕ ಸಂಸ್ಕೃತಿಯನ್ನು ಬಿಂಬಿಸುವ ಸಲುವಾಗಿ 
ಆಚ್‌ರಿಸಲಾಗುವ ಪ್ರಮುಖ ಉತ್ಸವಗಳಿಗೆ ಇಲಾಖೆಯಿಂದ ಅನುದಾನ ನೀಡಲಾಗುತ್ತಿದೆ. 
ಇವುಗಳಲ್ಲದೇ, ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರಿಗೆ ಅಗತ್ಯವಾಗಿರುವ ಮೂಲಭೂತ 

ಸೌಕರ್ಯಗಳಾದ, ಯಾತಿ ನಿವಾಸ, ಡಾರ್ಮಿಟರಿ, ರಸ್ತೆ ಅಭಿವೃದ್ಧಿ ಕುಡಿಯುವ ನೀರು, 
ಶೌಚಾಲಯ, ಪರಿಸರ ಪ್ರವಾಸಿ ಸೌಲಭ್ಯಗಳು, ರಾಷ್ಟೀಯ ಹಾಗೂ ಅಂತರರಾಷ್ಟ್ರೀಯ 
ಪ್ರವಾಸಿ ಮೇಳಗಳಲ್ಲಿ ರಾಜ್ಯದ ಪ್ರವಾಸಿ ತಾಣಗಳ ಪ್ರಚಾರ, ಪ್ರವಾಸಿ ತಾಣಗಳನ್ನು 
ಅಭಿವೃದ್ಧಿಪಡಿಸುವ ಸಂಬಂಧ ಸಲಹೆ-ಸೂಚನೆಗಳನ್ನು ನೀಡಲು ಟೂರಿಸಂ ಟಾಸ್ಕ್‌ ಫೋರ್ಸ್‌ 
ರಚನೆ, ರಾಜ್ಯದ ಪ್ರವಾಸಿ ತಾಣಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಕರ್ನಾಟಕ 
ಟೂರಿಸಂ ವಿಷನ್‌ ಗ್ರೂಪ್‌ ಶಿಫಾರಸ್ಸುಗಳ ಅನುಷ್ಠಾನ, ರಾಜ್ಯದ ಪ್ರಮುಖ 41 ಕೇಂದ್ರಿಕೃತ 
ಪ್ರವಾಸಿ ತಾಣಗಳ ಸಮಗ್ರ ಅಭಿವೃದ್ದಿ ಮುಂತಾದ ಯೋಜನೆಗಳನ್ನು ಹಂತ ಹಂತವಾಗಿ 
ಕೈಗೊಳ್ಳಲಾಗುತ್ತಿದೆ. 

ಆ) ಈ ಯೋಜನೆಗಳಿಂದ 
ಪ್ರವಾಸೋದ್ಯಮ 
ಅಭಿವೃದ್ಧಿಗೆ ಹೌದು. 
ಅನುಕೂಲವಾಗಿದೆಯ್ಯೇ; 

ಇ) ಪ್ರವಾಸೋದ್ಯಮದಿಂದ ಪ್ರವಾಸೋದ್ಯಮ ಇಲಾಖೆಯ ವ್ಯಾಪ್ತಿಯಲ್ಲಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ 
ಸರ್ಕಾರಕ್ಕೆ ಅಭಿವೃದ್ಧಿ ನಿಗಮ (ಕೆ.ಎಸ್‌.ಟಿ.ಡಿ.ಸಿ, ಅರಣ್ಯ ವಸತಿ ಹಾಗೂ ವಿಹಾರಧಾಮಗಳ ಸಂಸ್ಥೆ 
ವಾರ್ಷಿಕವಾಗಿ ಎಷ್ಟು | (ಜೆ.ಎಲ್‌.ಆರ್‌) ಮತ್ತು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ (ಕೆ.ಇ.ಎ) ಸಂಸ್ಥೆಗಳು 
ಆದಾಯ ಬರುತ್ತಿದೆ; | ಕಾರ್ಯನಿರ್ವಹಿಸುತ್ತಿದ್ದು, ಕಳೆದ 03 ವರ್ಷಗಳಲ್ಲಿ ಈ ಸಂಸ್ಥೆಗಳು ತೆರಿಗೆ ನಂತರದ ಲಾಭ ಈ 
ಕಳೆದ 3 ವರ್ಷಗಳ | ಕೆಳಗಿನಂತಿದೆ: 
ಸಂಪೂರ್ಣ ಮಾಹಿತಿ (ರೂ.ಲಕ್ಷಗಳಲ್ಲಿ) 
ನೀಡುವುದು? ಸಂಸ್ಥೆ 2016-17 ಗಾ [ees 

ಕೆ.ಎಸ್‌.ಟಿ.ಡಿ.ಸಿ | 239.92 133.07 147.44 
ಜಿ.ಎಲ್‌.ಆರ್‌ | 64100 | 66200 [57400 
ಕೆ.ಇ.ಎ. (31.08 | 11.64 | 191.53* 
*ಲೆಕಪರಿಶೋಧನಾ ಪೂರ್ವ ಅ೦ದಾಜು 
ಮುಂದುವರೆದು, ಪ್ರವಾಸೋದ್ಯಮದಿಂದ ಸಾರಿಗೆ, ಹೋಟೆಲ್‌ ಉದ್ಯಮ, ಹೋಮ್‌ ಸ್ನೇ 
ಮುಂತಾದವುಗಳಿಂದ ಪರೋಕ್ಷವಾಗಿ ಸರ್ಕಾರಕ್ಕೆ ಆದಾಯ ಜಮೆಯಾಗುತ್ತದೆ. ಆದ್ಧರಿಂದ, 
ಪ್ರವಾಸೋದ್ಯಮದಿಂದ ಸರ್ಕಾರಕ್ಕೆ ಬರುತ್ತಿರುವ ಆದಾಯದ ಬಗ್ಗೆ ನಿಖರವಾಗಿ 
ಗುರುತಿಸುವುದು ಕಷ್ಟಸಾಧ್ಯವಾಗಿರುತ್ತದೆ. 
ಕಡತ ಸಂಖ್ಯೆ: ಟಿಓಆರ್‌ 50 ಟಿಡಿವಿ 2020 ಈ 
ANN 
(೩.ಟಿ.ರವಿ) 


ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃಶಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


